ಈ. 


ಕರ್ನಾಟಕ ವಿಧಾನ ಪರಿಷತ್ತು 


೧: 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 406 
ಸದಸ್ಯರ ಹೆಸರು ಶ್ರೀ ಸುನೀಲ್‌ ವಲ್ಕಾಪುರ್‌ 
ಉತ್ತರಿಸುವ ದಿನಾಂಕ 18.೦2.2೦೨೦. 
ಉತ್ತರಿಸುವ ಸಚಿವರು ಸಮಾಜ ಕಲ್ಯಾಣ ಹಾಗೂ ಹಿಂದುಳದ ವರ್ಗಗಳ 
ಕಲ್ಯಾಣ ಸಚಿವರು. 

ಕ್ರ. ಪಶ್ನೆ ಉತ್ತರ 

ಸಂ. 

ಅ) [ಕಳೆದ ಮೂರು ವರ್ಷಗಳಂದ ಕಲಬುರಗಿ 
ಜಲ್ಲೆಯಲ್ಲ ಅಂಬೇಡ್ಡರ್‌ ಅಭವೃದ್ಧಿ ನಿಗಮ 
ಹಾಗೂ ವಾಲ್ಯೂಕಿ ಅಭಿವೃಧ್ಧಿ ನಿಗಮಗಳಂದ 
ಎಷ್ಟು ಫಲಾನುಭವಿಗಳಗೆ ಗಂಗಾ ಕಲ್ಯಾಣ ವಿವರಗಳನ್ನು ಅಸುಬಂಧಥ-1! ರಲ್ಲ ನೀಡಿದೆ. 
ಯೋಜನೆಯಡಿ ಕೊಳವೆ ಬಾವಿಗಳನ್ನು 
ಕೊರೆಸಲಾಗಿದೆ: (ತಾಲ್ಲೂಕುವಾರು ವಿವರ 
ನೀಡುವುದು) 

ಆ) | ಅವುಗಳಲ್ಲ ಸಫಲವಾಗಿರುವೆ ಹಾಗೂ ಡಾ. ಜ.ಆರ್‌. ಅಂ೦ಬೇಡ್ಡರ್‌ ಅಭಿವೃದ್ಧಿ ನಿಗಮೆದ 
ವಿಫಲವಾಗಿರುವ ಕೊಳವೆ ಬಾವಿಗಳೆಷ್ಟು: ವತಿಯಿಂದ ಕೊರೆದ 2೮೨ ಕೊಳವೆಬಾವಿಗಳ ಪೈಕಿ 2೦8 
(ವಿವರ ನೀಡುವುದು) } ಸಫಲವಾಗಿದ್ದು, 04 ಕೊಳವೆ ಬಾವಿಗಳು 

ವಿಫಲವಾಗಿರುತ್ತವೆ. ವಿಫಲವಾಗಿರುವ ಕೊಳವೆ ಬಾವಿಗಳ 

ವಿವರ ಇಂತಿದೆ. 

1 ಬಸಪ್ಪ ತಂದೆ ನಾಗಪ್ಪ, ಅಳ್ಳೂಳಿ, ಚತ್ತಾಪುರ ತಾ; 

2. ಲಕ್ಷಣ ತಂದೆ ಬಸಣ್ಣ, ಮಂಗಲಗಿ, ಚಿತ್ತಾಪುರ ತಾ: 

3. ಬಸವಂತ ತಂದೆ ಮರೇಪ್ಪಾ, ಕೊಡದೂರ, ಚಿತ್ತಾಪುರ ತಾ: 

4. ಯಲ್ಲಮ್ಮ ಕೋಂ ಗೋಪಾಲ, ಪೂಚಾವರಂ, ಚಿಂಚೋಳ ತಾಃ 
ಕರ್ನಾಟಕ ಮಹರ್ಷಿ ವಾಲ್ಕೋಕಿ "ಪರಿಶಿಷ್ಠ 

ಪಂಗಡಗಳ ಅಭವ್ಯೃದ್ಧಿ ನಿಗಮದ ವತಿಯುಂದ ಕೊರೆದ 44 

ಕೊಳವೆಬಾವಿಗಳಲ್ಲ ಯಾವುದು ವಿಫಲವಾಗಿರುವುದಿಲ್ಲ. 

ಇ) | ಸಫಲವಾಗಿರುವ ಕೊಳವೆ ಬಾವಿಗಳಗೆ ಡಾ. ಚ.ಆರ್‌. ಅಂಬೇಡ್ಡರ್‌ ಅಭವೃದ್ಧಿ ನಿಗಮದ 
ವಿದ್ಯುತ್‌ ಸಂಪರ್ಕ ನೀಡಿರುವ ಕೊಳವೆ | ವತಿಯಿಂದ ಕೊರೆಯುಸಲಾದ ಕೊಳವೆಬಾವಿಗಳನ್ನು 
ಬಾವಿಗಳ ಸಂಖ್ಯೆ ಎಷ್ಟು: (ವಿವರ ನೀಡುವುದು) ಜೆಸ್ಥಾಂನಲ್ಪ ನೋಂದಣಿ ಪಾಪಿ ವೈಎಂಡಿ/ಎ೦ಎಸ್‌.ಡಿ. 

ಹಣವನ್ನು ಪಾವತಿಸಲಾಗಿದೆ. 'ಈ ಪೈಕಿ 243 
ಕೊಳವೆಬಾವಿಗಳಗೆ ವಿದ್ಯುತ್‌ ಮಂಜೂರಾಗಿ 
ಆರ್‌.ಆರ್‌.ಸಂಖ್ಯೆ ಬಂದಿರುತ್ತದೆ. ಉಳದ 15 
ಕೊಳವೆಬಾವಿಗಳಗೆ ವಿದ್ಯುತ್‌ ಸಂಪರ್ಕ ಕಾಮಗಾರಿ 


ಜೆಸ್ಥಾಂನಲ್ಲ ವಿವಿಧ ಹಂತದಲ್ಲ ಪ್ರಗತಿಯಲ್ಲದೆ. 

ಕರ್ನಾಟಕ ಮಹರ್ಷಿ ವಾಲ್ಕೀಕಿ ಪರಿಶಿಷ್ಟ ಪಂಗಡಗಳ. 
ಅಭವೃದ್ಧಿ ನಿಗಮದ ವತಿಯಿಂದ ಕೊರೆದ ಎಲ್ಲಾ 
ಕೊಳವೆಬಾವಿಗಳಗೆ ವಿದ್ಯುತ್‌ ಸಂಪರ್ಕ ಕಲ್ಪಸಲಾಗಿದೆ. 


ಶಂ) 


ಇದುವರೆಗೂ ವಿದ್ಯುತ್‌ ಸಂಪರ್ಕ ನೀಡದರಲು 
ಕಾರಣಗಳೇನು? 


ಡಾ. ಜ.ಆರ್‌.' ಅಂಬೇಡ್ದರ್‌ ಅಭವೈದ್ಧಿ ನಿದೆಮೆದ 
ಹಂತದಲ್ಪ ನಿರ್ವಹಿಸಬೇಕಾದ ಕೆಲಸಗಳನ್ನು 
ಪೂರ್ಣ ಗೊಳಸಲಾಗಿದೆ. ಜೆಸ್ಥಾಲನಲ್ಲ ವಿವಿಧ ಹಂತದಲ್ಪ 
ವಿದ್ಯುತ್‌ ಸಂಪರ್ಕ ಕೆಲಸ ಪ್ರಗತಿಯಲ್ಲದೆ. 


ಸಂಖ್ಯೆ: ಸಕಇ 6 ಆರ್‌&ಐ ೭೦೭೭ 


(ಕೋಟ ಶ್ರೀನಿ ಪೂಜಾರಿ) ' 
ಸಮಾಜ ಕಲ್ಯಾ ನಗೂ ಹಿಂದುಳದ 
ವರ್ಗಗಳ ಕಲ್ಯಾಣ ಪಚಿವರು. 


¢ ಅನಮುಬಂಧ-1 


ಡಾ: ಬಿ.ಆರ್‌.ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದವತಿಯಿಂದ ಗಂಗಾ ಕಲ್ಯಾಣ 
ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳ ವಿವರಗಳು. 


ತ್ರೆ. a ಕೊರೆದ ಕೊಳವೆಬಾವಿ ಸಂಖ್ಯೆ 
ಸಂ. 3 2018-19 | 2019-20 | 2020-21 
01 | ಕಲಬುರಗಿ (ಗ್ರಾ) 42 0 0 
02 | ಕಲಬುರಗಿ ದು 17 0 0 
03 | ಕಲಬುರಗಿ (ಉ) 16 0 0 
04 | ಅಫಜಲಪುರ 21 0 0 
05 | ಆಳಂದ 39 0 0 
06 | ಜೀವರ್ಗಿ 23 0 0 
07 | ಚಿಂಚೋಳಿ 39 0 0 
08 | ಚಿತಾಪುರ 42 0 0 
09 | ಸೇಡಂ 23 0 0 
ಒಟ್ಟು] 262 [) 0 


ಕರ್ನಾಟಕ ಮಹರ್ಷಿ ವಾಲ್ಕೀಕಿ ಪರಿಶಿಷ್ಟ ಪಂಗಡಗಳ ಅಭವೃದ್ಧಿ ನಿಗಮದ ಗಂಗಾ ಕಲ್ಯಾಣ 
ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳ ವಿವರಗಳು 


ಕ್ರ. ಮ ಕೊರೆದ ಕೊಳವೆಬಾವಿ ಸಂಖ್ಯೆ 
ಸಂ. KN 2018-19 | 2019-20 | 2020-21 
01 ಅಫಜಲಮರೆ [s) 0 0 
02 ಆಳಂದ 3 0 0 
03 ಚಂಯಜೋಳ 6 0 0 
6ರ ತಸುರ $ 0 0 
05 | ಕಲಬುರ್ಗಿ ಗ್ರಾಮೀಣ 2 0 0 
06 | ಕಲಬುರ್ಗಿ ಉತ್ತರ ° 0. 0 
07 ಕಲಬುರ್ಗಿ ದಕ್ಷಿಣ 2 0 0 
08 ಜೀವರ್ಗಿ 14 0 0 
09 ಸೇಡಂ. T-T 9: 0 
ಒಟ್ಟಿ 4 0 0 


*kkkk 


